ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ" 


2. . ಸದಸ್ಯರ ಹೆಸರು 


344 
ಶ್ರೀ ಯು.ಬಿ. ವೆಂಕಟೇಶ್‌ 
(ನಾಮ ನಿರ್ದೇಶನ ಹೊಂದಿದವರು) 


ಜನರ ಆರೋಗ್ಯದ ಮೇಲೆ 
ದುಷ್ನರಿಣಾಮ ಬೀರಿರುವ ಅಂಶಗಳ 
ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


3. ಉತ್ತರಿಸುವ ದಿನಾಂಕ 10-12-2020 
4. ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಕ್ರಸಂ ಪ್‌ ಉತ್ತರ 

ಅ | ಚೆಂಗಳೊರೆೌ``ನೆಗರದಲ್ಲಿ ಇ-ತ್ಯಾಜ್ಯ ಬೆಂಗಳೊರು ನಗರದಲ್ಲಿ" ಮನಿ" ಮನೆಗಳಿಂದ 
ಸರಗಹಣೆ, ವಿಲೇವಾರಿ ಮತ್ತು|[ ಸಂಗ್ರಹವಾಗುವ ಇ-ತ್ಕಾಜ್ಯದ ನಿರ್ವಹಣೆಯು ಪಾಲಿಕೆಯ 
ಸಂಸ್ಕರಣೆಗೆ ಸರ್ಕಾರ ಕೈಗೊಂಡಿರುವ ಜವಾಬ್ದಾರಿಯಾಗಿರುತ್ತದೆ. ಘನತ್ಯಾಜ್ಯ ನಿರ್ವಹಣೆ. ಉಪ. 
ಕ್ರಮಗಳೇನು; ನಿಯಮಗಳು 2000 ರಂತೆ' ಮನೆ ಮನೆಗಳಲ್ಲಿ ಮೂಲದಲ್ಲಿಯೇ 
ನಾ "| ಹಸಿತ್ಯಾಜ್ಯ' ಬಣತ್ಯಾಜ್ಯ 'ಮತ್ತು `ಹಾನಿಕಾರಕ' ತ್ಯಾಜ್ಯ ಎಂಬ ಮೂರು 
ವಿಧಗಳಲ್ಲಿ ತ್ಯಾಜ್ಯ ವಿಂಗಡಣೆ ಮಾಡಬೇಕಾಗಿರುತ್ತದೆ. ಈ ರೀತಿ 
ವಿಂಗಡಣೆಯಾದ ತ್ಯಾಜ್ಯವನ್ನು ಪ್ರತ್ಯೇಕ ವಾಹನಗಳಲ್ಲಿ 
ಸಂಗ್ರಹಿಸಲಾಗುತ್ತದೆ. ಮನೆ ಮನೆಗಳಿಂದ ಉತ್ಪಾದನೆಯಾಗುವ 
> ಇ-ತ್ಯಾಜ್ಯವನ್ನು  ಒಣತ್ಕಾಜ್ಯ  ಸೆಂಗ್ರಹಣಾದಾರ ರಿಂದ 
ಸಂಗ್ರಹಿಸಲಾಗುತ್ತಿದ್ದು, ಸದರಿ ಇ-ತ್ಯಾಜ್ಯವನ್ನು ಒಣತ್ಕಾಜ್ಯ ಸಂಗ್ರಹಣಾ 
ಕೇಂದ್ರಗಳಲ್ಲಿ ಬೇರ್ಪಡಿಸಿ ಪ್ರತ್ಯೇಕವಾಗಿ ಶೇಖರಿಸಲಾಗುತ್ತದೆ. 
ತದನಂತರ, ಶೇಖರಿಸಲಾದ ಇ- ತ್ಯಾಜ್ಯವನ್ನು ಕರ್ನಾಟಕ ರಾಜ್ಯ 
ಮಾಲಿನ್ಯ ನಿಯಂತ್ರಣ ಮಂಡಳಿಯು ಅಧಿಕೃತಗೊಳಿಸಿರುವ 
ಏಜೆನ್ನಿಗಳಿಂದ ಇ-ತ್ಯಾಜ್ಯವನ್ನು ವೈಜ್ಞಾನಿಕ ವಾಗಿ ಸಂಸ್ಕರಣೆ ಮತ್ತು 

ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 
ಆ '[ಇ-ತ್ಕಾಜ್ಯಡೆ ಪರದೆಗಳು, ಬ್ಯಾಟರಿ ಇ-ತ್ಯಾಜ್ಯವನ್ನು ಔ-waste (Management & 
ಸೆಲ್‌ಗಳಲ್ಲಿನ ವಿಷಕಾರಕ ಅಂಶಗಳಿಂದ ಗಗ) ul, 2016 ರನ್ನಯ ನಿರ್ವಹಣೆ 


ಮಾಡಬೇಕಾಗಿರುತ್ತದೆ. ಸದರಿ ನಿಯಮದ ಪ್ರಕಾರ ಇ-ತ್ಯಾಜ್ಯವನ್ನು 
Dismantler, Refurbisher ಮತ್ತು Recycler ಉದ್ದಿಮೆಗಳು 
ಸಂಗಹಣೆ ಮಾಡಬೇಕಾಗಿರುತ್ತದೆ. ಇದಲ್ಲದೆ, 2016ರ 
ಕಾಯ್ದೆಯನ್ವಯ Extended Producer Responsibility 
(EPR) ಅಡಿಯಲ್ಲಿ ರಾಜ್ಯದಲ್ಲಿ ಒಟ್ಟು 50 ಸಂಗ್ರಹಣಾ ಘಟಕಗಳನ್ನು 
ತೆರೆಯಲಾಗಿದೆ. 


2018-19ನೇ ಸಾಲಿನಲ್ಲಿ 16424.6215 ಟಿನ್‌ 
ಇ-ತ್ಯಾಜ್ಯವನ್ನು ಸಂಗ್ರಹಿಸಲಾಗಿದ್ದು, ಇದರಲ್ಲಿ 9294.9695 
ಟನ್‌ನಷ್ಟು ಉಪಯುಕ್ತ ವಸ್ತುಗಳನ್ನು ಪುನರ್‌ ಸಂಸ್ಕರಿಸಲಾಗಿರುತ್ತದೆ. 


2D 


ಇ-ತ್ಯಾಜ್ಯ ಸಂಗ್ರಹಣೆ, ನಿರ್ವಹಣೆ ಮತ್ತು ಪುನರ್‌ಬಳಕೆ 


(Dismantling, recycling and refurbishing unitS) |. 
ಘಟಕಗಳಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 


ಮಂಡಳಿಯಿಂದ ನಿಗದಿತ ವಾಯು ಮಾಲಿನ್ಯ ನಿಯಂತ್ರಣ |: 


ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಹಾಗೂ ಅಪಾಯಕಾರಿ ತ್ಯಾಜ್ಯ 
ವಸ್ತುಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ, ವಿಲೇವಾರಿ 
ಮಾಡಬೇಕೆಂಬ ಷರತ್ತಿನೊಂದಿಗೆ ಸಮ್ಮತಿ ಪತ್ರ ನೀಡಲಾಗಿರುತ್ತದೆ. 


ಸಂಖ್ಯೆ: ನಅಅ 247 ಎಂಎನ್‌ವೈ 2020 
ಎಸೆ 

(ಬಿ.ಎಸ್‌. ಯಡಿಯೂರಪ್ಪ) 
' ಮುಖ್ಯಮಂತ್ರಿ 


